ಕರ್ನಾಟಿಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು ಶ್ರೀ 
(ನಾಮನಿರ್ದೇಶನ ಹೊಂದಿದವರು) 


ಪ್ರಕಾಶ್‌ ಫೆ. ರಾಥೋಡ್‌ 


ಚುಕ್ಕೆ ಗುರುತಿಲ್ಲದ ಪುಶ್ನೆ ಸಂಖ್ಯೆ 


673 


ಉತರಿಸಬೇಕಾದ ದಿನಾಂಕ 


22.02.2022 


| ಉತ್ತರಿಸಬೇಕಾದ ಸಚಿವರು 


ನಗರಾಬಿವೃದ್ಧಿಸಚಿವರು 


ಪ್ರ.ಸಂ 


ಪ್ರ ಶೆ 


ಅ) 


ಕರ್ನಾಟಕ ನೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿಯಿಂದ 


ವಿಜಯಪುರ ಜಿಲ್ಲೆಯ ನಗರಸಭೆ, | 


ಪುರಸಭೆ ಹಾಗೂ 
ಪಂಚಾಯತ್‌ ನಲ್ಲಿ 
ಎಸ್‌.ಟಿ.ಪಿ ಪ್ಲಾಂಟ್‌ 
ಅಳವಡಿಸಲಾಗಿದೆ; 


ಪಟ್ಟಿಣ 
ಎಷ್ಟು 
ಗಳನ್ನು 


ಆ) 


ಇವುಗಳ ಸಾಮರ್ಥ್ಯ ಎಷ್ಟು; ಇನ್ನೂ 
ಎಷ್ಟು ನಗರಸಭೆ ಪುರಸಭೆಗಳಿಗೆ 
ಅಳವಡಿಸುವ ಯೋಜನೆಗಳಿವೆ? 
(ವಿವರ ನೀಡುವುದು) | 


ವಿವರಗಳನ್ನು ಅನುಬಂಧದಲ್ಲಿ 
ನೀಡಲಾಗಿದೆ. 


ಸಂಖ್ಯೆ: ನಅಇ 29 ಯುಎಂ೦ಎಸ್‌ 2022 


ಗೌ 


pe ಹ್‌ 


ಪ ಬಸೆವರಾಜ) 
ನಗರಾಭಿವೃದ್ದಿ ಸಚಿವರು 
(ಬಿ.ಎ. ಬಸವರಾಜ) 
ನಸರಾಭಿವೃಲ್ಧಿ ಸಚಿವರು 


" ಅನುಬಂಧ 


ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ವಿಜಯಪುರ ಜಿಲ್ಲೆಯ ನಗರಸಭೆ, ಪುರಸಭೆ ಮತ್ತು ಪಟ್ಟಣ 
ಪಂಚಾಯತ್‌ಗಳಲ್ಲಿ ಎಸ್‌. ಟಿ.ಪಿ. ಗಳನ್ನು ಅಳವಡಿಸಲಾದ 1ಅಳವಡಿಲಾಗುತ್ತಿರುವ ವಿವರಗಳು 


ಪಟ್ಟಣದಹೆಸರು`" 


ಬಸವನ 'ಬಾಗೇವಾಡಪುಕಸಚಿ" 


ಸ್‌ಟಿಪಿ 
ಸಾಮರ್ಥ್ಯ 
02 ದಕಲಕ್ಷ”” 
ಲೀಟರ್‌ 


(ನನ ಕ್ಯೂ ಸಂಖ್ಯೆ 582 (673) 


ಷರಾ 


ಸರ್ಕಾರದ ಆಡಾಶಸಂಖ್ಯೆ: ಮುಡಿಡಿಗ 3/' ಸಿಎಸ್‌ಎಸ್‌/2006, ಬೆಂಗಳೊರು 
ದಿನಾಂಕ ಜೂನ್‌-2007 ರಲ್ಲಿ ಆಡಳಿತಾತ್ಮಕ ಅನುಮೋದನೆಯಾದ 
ರೂ.844.00 ಲಕ್ಷಗಳ ಯೋಜನಸೆಯಡಿ ಒಳಚರಂಡಿ ಕಾಮಗಾರಿಗಳನ್ನು ನವೆಂಬರ್‌ 


- |2013 ರಲ್ಲಿ ಪೂರ್ಣಗೊಳಿಸಿ, ಚಾಲನೆಗೊಳಿಸಲಾಗಿದೆ. 


೦25 ದೆಕಲಕ್ಷ 
ಲೀಟರ್‌-2 ಸಂಖ್ಯೆ / 


ಸರ್ಕಾರದ್‌ ಆಡೇಶ`ಸಂಖ್ಯೆ:`ಮುಡಿಡಿಣಂ/; ಯುಡಎಸ್‌2015, ಚಿಂಗಳಾರು' 
ದಿನಾಂಕ ೦6-01-2018 ರಲ್ಲಿ ಆಡಳಿತಾತ್ಮಕ ಅನುಮೋದನೆಯಾದ 
ರೂ.647.27 ಲಕ್ಷಗಳ ಯೋಜನೆಯಡಿ ಒಳಚರಂಡಿ ಕಾಮಗಾರಿಗಳನ್ನು 
ಕೈಗೊಳ್ಳಲಾಗಿದ್ದು ಜೈನಾಪುರದ ೦.25 ದಶ ಲಕ್ಷ ಲೀಟರ್‌ ಸಾಮರ್ಥ್ಯದ 
ಎಂ.ಬಿ.ಬಿ.ಆರ್‌. ಮಾದರಿಯ ಎಸ್‌.ಟಿ.ಪಿ. ಕಾಮಗಾರಿಯನ್ನು 


: |ಪೂರ್ಣಗೊಳಿಸಲಾಗಿದ್ದು, ಸವಳೆಹಳ್ಳ ಪ್ರದೇಶದಲ್ಲಿಯ 0.25 ದಶ ಲಕ್ಷ ಲೀಟರ್‌ 


ಸಾಮರ್ಥ್ಯದ 'ಎಂ.ಬಿ:ಬಿ.ಆರ್‌-ಮಾದರಿಯ' ಎಸ್‌:ಟಿ.ಪಿ: ಕಾಮಗಾರಿಯು: -.--.- 
ಪ್ರಗತಿಯಲ್ಲಿದ್ದು ಶೀಪ ದಲ್ಲಿ ಪೂರ್ಣಗೊಳಿಸಲಾಗುವುದು. 


ತನಾ ಪರಸ 


`'ಸಂಡಿಇಪುಕಸಭ್ರ 


ಸಕಾರದ ದೇಶ ಸಂಖ್ಯೆ ಹುಡಡಿ 13 ಸವಸ ನರಗ 550 ದಿನಾಂಕ: FS 
2006 ರಲ್ಲಿ ಆಡಳಿತಾತ್ಮರ ಅನುಮೋದನೆಯಾದ ರೂ. 2027.00 ಲಕ್ಷಗಳ 
ಯೋಜನಯಡಿ ಒಳಚರಂಡಿ ಆಮಗಾರಿಗಳನ್ನು ಮಾರ್ಚ-2016 ರಲ್ಲಿ 


. ಪೂರ್ಣಗೊಳಿಸಿ, ಜಾಲಸೆಗೊಳಿಸಲಾಗಿದೆ. 


“ಸರ್ಕರದ ಆದೇಶ ಸಂಖ್ಯೆ" ಸಲಣ'ಕೂ`ಹುಡಿಎನ್‌" 3ರ ಬಾಗಟೂರ ರನಾಂಕ” 


28.02.2008 ರಲ್ಲಿ ಆಡಳಿತಾತ್ಮ ಕ ಅನುಮೋದನೆಯಾದ ರೂ.1420.00 ಲಕ್ಷಗಳ 
ಯೋಜನೆಯಡಿ ಬಳಚರಂಡಿ ಕಾಮಗಾರಿಗಳನ್ನು ಮಾರ್ಚ 2016 ರಲ್ಲಿ 
ಪೂರ್ಣಗೊಳಿಸಿ, ಚಾಲನೆಗೊಳಿಸಲಾಗಿದೆ. 


'ಸಂದಗಗಪುಕಸಭ) 


f 
1 
l 
| 
| 
| 


7.37 ದೆಕಲಿಕ್ಷ 
ಲೀಟರ್‌ 


ಸರ್ಕಾರದ ಆದೇಶ ಸಖ್ಯ: ನನಇ 14 `ಯುಡಿಎಸ್‌ 208 ಬೆರಗಳೊರ ಬನಾಂಕ: 
23.02.2019 ರಲ್ಲಿ ಆಡಳಿತಾತ್ಮಕ ಅನುಮೋದನೆಯಾದ ರೂ.9075.00 ಲಕ್ಷಗಳ 
ಯೋಜನೆಯಡಿ ಒಳಚರಂಡಿ ಕೊಳೆವೆ ಮಾರ್ಗ, ಏರು ಕೊಳವೆ ಮಾರ್ಗ, ವೆಟ್‌ವೆಲ್‌ 
ಮತ್ತು 7.37 ದಶ ಲಕ್ಷ ಲೀಟರ್‌ ಸಾಮರ್ಥ್ಯದ ಡೆಬ್ಬ್ಯೂ .ವಿಸ್‌.ಹಿ ಮಾದರಿಯ 
ಎಸ್‌.ಟಿ.ಪಿ ಹಾಗೂ ಸೀವೇಜ್‌ ನಾನ್‌ ಕ್ಲಾಗ್‌ ಪಂಪಿಂಗ್‌ ಮಹೀನರಿಗಳನ್ನು 
ಅಳವಡಿಸಲು ಉದ್ದೇಶಿಸಲಾಗಿದೆ. ಅದರಂತೆ, ಯೋಜನೆಯನ್ನು ದಿನಾಂಕ: 
03.12.2019 ರಂದು ಪ್ರಾರಂಭಿಸಲಾಗಿದ್ದು, ಕಾಮಗಾರಿಯು ಪ್ರಗತಿಯಲ್ಲಿರುತ್ತದೆ. 


ಮುದ್ದೇವಿಹಾಳ ಪುರಸಭೆ) 


5:24 ದಶಲಕ್ಷ 
ಲೀಟರ್‌ 


ಕರ್ನಾಡಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳ `ಬೆಂಗಳೂರು ಇವರ ಆದೆಶ" 
ಸಂಖ್ಯೆ 839. ದಿನಾಂಕ ಈ 05-2018 ರಲ್ಲಿ ಅನುಮೋದಿಸೆಲಾದ ರೂ.629.00 
ಲಕ್ಷಗಳ ಕಾಮಗಾರಿಯಡಿಯಲ್ಲಿ, 8.24 ದಶ ಲಕ್ಷ ಲೀಟರ್‌ ಸಾಮರ್ಥ್ಯದ 
ಎಸ್‌ಬಿಟಿ. ಮಾದರಿಯ ಎಸ್‌'ಟಿ.ಪಿ. ಕಾಮಗಾರಿಯನ್ನು ್ಲ ಕೈಗೊಂಡಿದ್ದು 
ಕಾಮಗಾರಿಯು ಪೃಗತಿಯಲ್ಲಿರುತ್ತದೆ. 


ಆಲಮೇಲಷೆಟ್ಟನ'ಪಂಚಾಯೆತ್‌ 
"ಮನಗೂಳಿ" ಪಟ್ಟ. ಣ ಪಂಚಾಯತ್‌ 


ಕೋಲ್ಡಾರ (ಪಟ್ಟಣ ನ ಷೆಂಚಾಯತ್‌) 


ನಾಲತಷಾಡ್‌`ಷಡ್ತದ ಪಂಚಾಯತ್‌” 


ನಗದ ಪಡ್ದನ ಸಂಚಾಹತ; 


ದೌವರಹಿಪ್ಪರಗಪೆಟ್ಟಣ ಪಂಚಾಯತ್‌; 


`ಚಡಟಣ (ಪಟ್ಟದ ಪಂಚಾಯತ್‌)" 


| SRE. ON 


Wane 


[ತಕೋಟ ಪಟ್ಟಣ ಪಂಚಾಯತ್‌ 


oh NSS Nt Cure 


ಎಸ್‌.ಟಿ.ಪಿ. ಅಳವಡಿಪುವ ಯಾವುದೇ ಪ್ರಸ್ತಾವನೆಗಳು ಇರುವುದಿಲ್ಲ. 


JEANS IY 


ವ್ಯವಸ್ಥಾಪಕ ನಿರ್ದೇಶಕರು, 
. ಕನನೀಸ ಪತ್ತು ಬಚ ಮಂಡಳಿ, ಬೆಂಗಳೂರು: 
(ಈ ಕ 


